ಕರ್ನಾಟಕ ವಿಧಾನ ಪರಿಷತ್‌ 


E- 


ಕೈ ರಹಿತ ಪ್ರಶ್ನೆ ಸಂಖ್ಯೆ 


575 


ಉತ್ತರಿಸಬೇಕಾದ ದಿನಾಂಕ 


ಪ್ರಶ್ನೆ ಕೇಳಿರುವವರು 


ಶ್ರೀ. ಕೆ.ಎ. ತಿಪ್ಪೇಸ್ವಾಮಿ 
(ನಾಮ ನಿರ್ದೇಶನ ಹೊಂದಿದವರು) 


17. 12. 2021 


3 
4 | ಉತ್ತರಿಸಬೇಕಾದವರು ಮಾನ್ಯ ಕೃಷಿ ಸಚಿವರು 

5 | ವಿಷಯ ಹೆಲ್‌ ಮಿಷನ್‌ ಕಾರ್ಡ್‌ ಯೋಜನೆಯ ಅನುಷ್ಠಾನ ಕುರಿತು 

es sl 
[ಕ್ರ ಪ್ರಶ್ನೆ ಉತ್ತರ 

ಸಂ. 

ಅ | ಉತ್ತಮ ಫಸಲಿಗೆ ಮಣ್ಣಿನ | ಉತ್ತಮ ಫಸಲಿಗೆ ಮಣ್ಣಿನ ಆರೋಗ್ಯ ಅತ್ಯಗತ್ಯವಾಗಿದ್ದು, ಈ 
ಆರೋಗ್ಯ ಅತ್ಯಗತ್ಯವಾಗಿದ್ದು, | ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಣ್ಣು ಪರೀಕ್ಷೆಯ 
ಇದಕ್ಕೆ ಕೇಂದ್ರ ಮತ್ತು ರಾಜ್ಯ| ಮಹತ್ವ ಮತ್ತು ಮಣ್ಣು ಆರೋಗ್ಯ ಚೀಟಿಯ ಶಿಫಾರಸ್ಸಿನ್ನಯ 
ಸರ್ಕಾರಗಳು ನಿರೀಕ್ಷಿತ ಒತ್ತು| ಪೋಷಕಾಂಶಗಳನ್ನು ಬಳಸಲು ರೈತರಲ್ಲಿ ಅರಿವು ಮೂಡಿಸಲು ಹೆಚ್ಚು 
ನೀಡುತ್ತಿಲ್ಲವೆನ್ನುವುದು ಸರ್ಕಾರದ | ಒತ್ತನ್ನು ನೀಡುತ್ತಿವೆ. 
ಗಮನಕ್ಕೆ ಬಂದಿದೆಯೇ: 

ಆ | ಕೇಂದ್ರ ಸರ್ಕಾರ 2014-15ರಲ್ಲಿ | ಕೇಂದ್ರ ಸರ್ಕಾರ 2014-15ರಲ್ಲಿ ರೂಪಿಸಿದ ಮಣ್ಣು ಆರೋಗ್ಯ ಕಾರ್ಡ್‌ 


ರೂಪಿಸಿದ ಮಣ್ಣು ಆರೋಗ್ಯ 
ಅಥವಾ ಫಲವತ್ತತೆ ಕಾರ್ಡ್‌ 
ವಿತರಣೆ ಅಭಿಯಾನವಾದ ಹೆಲ್‌ 
ಮಿಷನ್‌ ಕಾರ್ಡ ಯೋಜನೆ 
ಮುಗಿದ ನಂತರ ಹೊಸ ಮಣ್ಣಿನ 
ಪರೀಕ್ಷೆಗೆ ಹೊಸ ಯೋಜನೆ 
ರೂಪಿಸದಿರುವುದರಿಂದ 2018- 


19ರಿಂದ ಮಣ್ಣಿನ ಸತ್ವ ಪರೀಕ್ಷೆ 
ಕಾರ್ಯಕ್ರಮ 


ವಿತರಣೆ  ಅಭಿಯಾನವಾದ ಮಣ್ಣು ಆರೋಗ್ಯ ಕಾರ್ಡ್‌ 
ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರವು 2015-16ನೇ ಸಾಲಿನಿಂದ 
2018-19ನೇ ಸಾಲಿನವರೆಗೆ 2 ಅಆವೃತಿಗಳಲ್ಲಿ 
ಮಾಡಿದ್ದು, 2019-20ನೇ ಸಾಲಿನಲ್ಲಿ ರೈತ ಹಿಡುವಳಿವಾರು ಮಣ್ಣು 
ಮಾದರಿ ಸಂಗ್ರಹಿಸಿ ವಿಶ್ಲೇಷಿಸಿ ಮಣ್ಣು ಆರೋಗ್ಯ ಚೇಟಿಗಳನ್ನು 
ವಿತರಿಸಲು ಪೈಲೆಟ್‌ ಕಾರ್ಯಕ್ರಮವನ್ನು ಪ್ರತಿ ತಾಲ್ಲೂಕಿಗೆ ಒಂದು 
ಗ್ರಾಮವನ್ನು ಆಯ್ಕೆ ಮಾಡಿ ಒಟ್ಟು 177 ಗ್ರಾಮಗಳಲ್ಲಿ 
ಅನುಷ್ಠಾನಗೊಳಿಸಿದ್ದು ರೈತ ಹಿಡುವಳಿವಾರು 65,363 ಮಣ್ಣು 
ಆರೋಗ್ಯ ಚೀಟಿಗಳನ್ನು ವಿತರಿಸಲಾಗಿದೆ. ಇದಲ್ಲದೇ 2019-20 


ಅನುಷ್ಠಾನ 


ಕುಂಠಿತವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ, 
ಹಾಗಿದ್ದಲ್ಲಿ ಸಂಪೂರ್ಣ ಮಾಹಿತಿ 
ನೀಡುವುದು: 


ಮತ್ತು 2020-21ನೇ ಸಾಲಿನಲ್ಲಿ 3. 58ಲಕ್ಷ ಮಣ್ಣು ಮಾದರಿಗಳನ್ನು 
ಸಂಗ್ರಹಿಸಿ ವಿಶ್ಲೇಪಿಸಲಾಗಿರುತ್ತದೆ. 2020-21ನೇ ಸಾಲಿನಲ್ಲಿ ಮಣ್ಣು 
ಪರೀಕ್ಷೆಯ ಮಹತ್ವ ಮತ್ತು ಮಣ್ಣು ಆರೋಗ್ಯ ಚೀಟಿಯ 
ಶಿಫಾರಸ್ಸಿನ್ನಯ ಪೋಷಕಾಂಶಗಳನ್ನು ಬಳಸಲು ರೈತರಲ್ಲಿ ಅರಿವು 


ಮೂಡಿಸಲು 4573 ಗ್ರಾಮಗಳನ್ನು ಆಯ್ಕೆ ಮಾಡಿ ಪ್ರತಿ 
ಗ್ರಾಮದಲ್ಲಿಯೂ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿರುತ್ತದೆ. 4381 
ರೈತರ ತರಬೇತಿಗಳನ್ನು  ಆಯೋಜಿಸಲಾಗಿರುತ್ತದೆ. : ಕೇಂದ್ರ 


ಸರ್ಕಾರವು ಈ ನಿಟ್ಟಿನಲ್ಲಿ ಭೂಮಿ ಪೋಷಣ ಅಭಿಯಾನ ಎಂಬ 
ಯೋಜನೆಯನ್ನು ರೂಪಿಸುತ್ತಿದ್ದು, ಹೊಸ ಯೋಜನೆಗೆ ಅನುಮೋದನೆ 
ನಿರೀಕ್ಷೆಯಲ್ಲಿರುತ್ತದೆ. 


ತಜ್ಞರ ಪ್ರತಿ 3 
ವರ್ಷಗಳಿಗೊಮ್ಮೆ ಮಣ್ಣಿನ 
ಫಲವತ್ತತೆ ಪರೀಕ್ಷಿಸಬೇಕಾಗಿದ್ದು, 
ಬದಲಾದ ಹವಾಮಾನ ಹಾಗೂ 
ರೈತರ ಬೆಳೆಗಾಗಿ ಬಳಸುವ 
ರಾಸಾಯನಿಕ ಗೊಬ್ಬರ ಮತ್ತು 
ಔಷಧಿ ಮೇಲೆ 2 ವರ್ಷಕ್ಕೊಮೆ 
ಮಣ್ಣಿನ 
ಪರೀಕ್ಷಿಸಬೇಕೆಂಬ 
ಸರ್ಕಾರದ 

ಬಂದಿದೆಯೇ: ಹಾಗಿದ್ದಲ್ಲಿ ರಾಜ್ಯ 
ಸರ್ಕಾರ ಈ ಬಗ್ಗೆ ಕೈಗೊಂಡಿರುವ 
ಕ್ರಮವೇನು? 
ಮಾಹಿತಿ ನೀಡುವುದು) 


pe) 
ಪ್ರಕಾರ 


[7 
ಫಲವತ್ತತೆಯನ್ನು 
ಅಭಿಪ್ರಾಯ 
ಗಮನಕ್ಕೆ 


(ಸಂಪೂರ್ಣ 


ತಜ್ಞರ ಪ್ರಕಾರ ಪ್ರತಿ 3 ವರ್ಷಗಳಿಗೊಮ್ಮೆ ಮಣಬ್‌ಣಿನ ಫಲವತ್ತತೆ 
ಪರೀಕ್ಷಿಸಬೇಕಾಗಿದ್ದು, ಬದಲಾದ ಹವಾಮಾನ ಹಾಗೂ ರೈತರ 
ಬೆಳೆಗಾಗಿ ಬಳಸುವ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಮೇಲೆ 2 
ವರ್ಷಕ್ಕೊಮ್ಮೆ ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷಿಸುವ ಉದ್ದೇಶದಿಂದ 
2015-16ನೇ ಸಾಲಿನಿಂದ 2018-19ನೆ ಸಾಲಿನವರೆಗೆ 2 
ಆವೃಗಳಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗಿದೆ. 

ಕೃಷಿ /ತೋಟಗಾರಿಕೆ/ ರೇಷ್ಮೆ ಇಲಾಖೆಯ/ ಕೃಷಿ ವಿಜ್ಞಾನ 
ಕೇಂದ್ರ /ಸಕ್ಕರೆ ಸಂಸ್ಥೆ/ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನಿಕ, 
ಸಂಚಾರಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಮಿನಿ ಮಣ್ಣು 
ಪರೀಕ್ಷಾ ಘಟಕಗಳನ್ನು ಒಳಗೊಂಡಂತೆ 103 ಮಣ್ಣು ಪರೀಕ್ಷಾ 
ಪ್ರಯೋಗಾಲಯಗಳಲ್ಲಿ ಹಾಗೂ ಮಣ್ಣು ಆರೋಗ್ಯ ನಿರ್ವಹಣೆ 
ಕಾರ್ಯಕ್ರಮದಡಿ ಸ್ಥಾಪಿತವಾಗಿರುವ 281 ಗ್ರಾಮಮಟ್ಟದ ಮಣ್ಣು 
ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ರೈತರು ತಮ್ಮ ಜಮೀನಿನ ಮಣ್ಣು 
ಪರೀಕ್ಷೆಯನ್ನು ನಿಗದಿತ ಶುಲ್ಕ ಪಾವತಿಸಿ ಮಾಡಿಸಿಕೊಳ್ಳಬಹುದಾಗಿದೆ. 


Ao: AGRI-AAE/150/2021 


